Kerala Gazette No. 25 dated 23rd June 2015 . 


PART I 


Section iii 


ಇನ್ನು 


ಈ 


ರಂತೆ 


GOVERN 


KERALA 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಐ ) ಇಲಾಖೆ 


ಅಧಿಸೂಚನೆ 


ನಂಬ್ರ 8443 / ಲೆಗ್ , ಐ1/ 2013 / ಕಾನೂನು. 


ತಿರುವನಂತಪುರಂ , 


2014 ಫೆಬ್ರುವರಿ 13, 

1189 ಕುಂಭ 1/ 
1935 ಮಾಘ 24 . 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ಅವಗಾಹನೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. ವಿಧಾನಸಭೆ ಮಂಜೂರುಮಾಡಿದಂತಹ 
ಮಸೂದೆಗೆ 2014 ಫೆಬ್ರವರಿ 13ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಸಿ. ರಮಣಿ, 
ಕಾನೂನು ಇಲಾಖೆ ವಿಶೇಷ ಕಾರ್ಯದರ್ಶಿ 


G, 12/ 2015 / GPC. 


37 


2014ರ 4ನೇ ನಂಬ್ರ ಅಧಿನಿಯಮ 
2014ರ ಕೇರಳ ಮತ್ತ್ವ ಕಾರ್ಮಿಕ ಸಾಲ ಪರಿಹಾರ ಆಯೋಗ (ತಿದ್ದುಪಡಿ) ಅಧಿನಿಯಮ 
2008ರ ಕೇರಳ ಮತ್ತ್ವ ಕಾರ್ಮಿಕ ಸಾಲ ಪರಿಹಾರ ಆಯೋಗ 
ಅಧಿನಿಯಮವನ್ನು ತಿದ್ದುಪಡಿಮಾಡುವುದಕ್ಕಿರುವ 

ಒಂದು 

ಅಧಿನಿಯಮ 
ಪೀಠಿಕೆ. 2008ರ ಕೇರಳ ಮತ್ಯ ಕಾರ್ಮಿಕ ಸಾಲ ಪರಿಹಾರ ಆಯೋಗ 
ಅಧಿನಿಯಮವನ್ನು ಇನ್ನು ಮುಂದಿನ ಅಗತ್ಯಗಳಿಗಾಗಿ ತಿದ್ದುಪಡಿಮಾಡುವುದು 
ಯುಕ್ತವಾಗಿರುವುದರಿಂದಲೂ 


ಭಾರತ ಗಣರಾಜ್ಯದ ಅರುವತೈದನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು. 


1 . ಸಣ್ಣ ಹೆಸರು ಮತ್ತು ಪ್ರಾರಂಭ. (1 ) ಈ ಅಧಿನಿಯಮವನ್ನು 2014ರ ಕೇರಳ 
ಮತ್ವ ಕಾರ್ಮಿಕ ಸಾಲ ಪರಿಹಾರ ಆಯೋಗ (ತಿದ್ದುಪಡಿ ) ಅಧಿನಿಯಮ ಎಂದು 
ಕರೆಯಬಹುದು. 


( 2) ಇದು 2013 ಮೇ 16ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 

2 . 8ನೇ ವಿಭಾಗದ ತಿದ್ದುಪಡಿ. 2008ರ ಕೇರಳ ಮತ್ತ್ವ ಕಾರ್ಮಿಕ ಸಾಲ 
ಪರಿಹಾರ ಆಯೋಗ ಅಧಿನಿಯಮದ (2008ರ 18) 8ನೇ ವಿಭಾಗದಲ್ಲಿ , 

(i) ( 3) ನೇ ಉಪ- ವಿಭಾಗದಲ್ಲಿ ಮೂರು” ಎಂಬ ಪದದ ಬದಲು “ಎರಡು ” 
ಎಂಬ ಪದವನ್ನು ಸೇರಿಸತಕ್ಕದ್ದು; 

(ii) (4) ನೇ ಉಪ- ವಿಭಾಗದಲ್ಲಿ “ಮೂರೋ ” ಎಂಬ ಪದದ ಬದಲು 
“ ಎರಡೋ ” ಎಂಬ ಪದವನ್ನು ಸೇರಿಸತಕ್ಕದ್ದು; 

(iii) (4) ನೇ ಉಪ- ವಿಭಾಗದ ಕ್ಲಿಪ್ತ ನಿಬಂಧನೆಯ ಬದಲು, ಈ ಕೆಳಗಿನ ಕ್ಲಿಪ್ತ 
ನಿಬಂಧನೆಯನ್ನು ಸೇರಿಸತಕ್ಕದ್ದು, ಅದೇನೆಂದರೆ : 


ಎC 


38. 


ಆದರೆ, ಆ ರೀತಿ ರೂಪೀಕರಿಸಲ್ಪಡುವ ಪ್ರತಿಯೊಂದು ನ್ಯಾಯ ಪೀಠದಲ್ಲೂ 
ಆಯೋಗದ ಚೇರ್‌ಪರ್ಸನ್ ಅಥವಾ ಆಯೋಗದ ಸದಸ್ಯನಾದ ಒಬ್ಬ ಮೀನುಗಾರಿಕಾ, 
ಸಾಮಾಜಿಕ, ತಾಂತ್ರಿಕ ಹಾಗೂ ಆರ್ಥಿಕ ಆಡಳಿತ ತಜ್ಞ ಮೊದಲಾದವರಲ್ಲಿ ಯಾರಾದರೂ 
ಒಬ್ಬರು ಇರತಕ್ಕದ್ದು.”. 

3. ರದ್ದತಿ ಮತ್ತು ರಕ್ಷಣೆ ( 1) 2008ರ ಕೇರಳ ಮತ್ತ್ವ ಕಾರ್ಮಿಕ ಸಾಲ 
ಪರಿಹಾರ ಆಯೋಗ ( ತಿದ್ದುಪಡಿ) ಅಧ್ಯಾದೇಶವನ್ನು ( 2013ರ 41 ) ಈ ಮೂಲಕ 
ರದ್ದುಗೊಳಿಸಲಾಗುವುದು. 

(2) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ 
ಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಅಥವಾ ಮಾಡಿದುದಾಗಿ 
ಭಾವಿಸಲ್ಪಡುವಂತಹ ಯಾವುದೇ ಕಾರ್ಯ ಅಥವಾ ಕೈಗೊಂಡ ಅಥವಾ ಕೈಗೊಂಡುದಾಗಿ 
ಭಾವಿಸಲ್ಪಡುವಂತಹ ಯಾವುದೇ ಕ್ರಮವು, ಈ ಅಧಿನಿಯಮದ ಪ್ರಕಾರ ತಿದ್ದುಪಡಿಮಾಡಿದಂತಹ 
ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿಯೂ ಕೈಗೊಂಡಿರುವುದಾಗಿಯೋ ಭಾವಿಸತಕ್ಕದ್ದು. 


39 


